ಕರ್ನಾಟಕ ವಿಧಾನ ಪಠಿಷತು 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 402 - ೫ 
2 ಸದಸ್ಯರ ಹೆಸರು ಶೀ ಅ. ದೇವೇಗೌಡ(ಪದವೀಧರರ ಕ್ಲೇತು) 
3 ಉತ್ತರಿಸುವದಿನಾಂಕ 04-02-2021 
4 ಉತ್ತರಿಸುವವರು ಮುಖ್ಯಮಂತ್ರಿಗಳು 
3] ಪ್ರಶ್ನೆ TF ಉತ್ತರೆ 
ಸಂ p 1 
(ಅ) | ಬೃಹತ್‌ ಚಲಗಳೂರು ಮಹಾನಗರ| 4 
| ಪಾಲಿಕೆಯು ನಡೆಸುವ ಪ್ರೌಢಶಾಲೆಗಳಿಗೆ | 
4 | ಶಿಕ್ಷಕರು ..ಹಾಗೂ ..ಪದಬಿ. ಪೂರ್ವ... 
ಕಾಲೇಜು ಮತ್ತು ಪದವಿ ಕಾಲೇಜುಗಳಿಗೆ 
1 ಉಪನ್ಯಾಸಕರನ್ನು --- -ಹೊರಗುತ್ತಿಗೆ| -.- 5 MS NS 
ಆಧಾರದ ಮೇಲೆ ನೇಮಕಾತಿ 
| ' ಮಾಡಿಕೊಳ್ಳುತ್ತಿರುವುದು ಸರ್ಕಾರಕ್ಕೆ 
ಗಮನಕ್ಕೆ ಬಂದಿಡೆಯೆ್ಗ 
1) ಎಷ್ಟು ಶಿಕ್ಷಕರು ಮತ್ತು| ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವ 
) ನೇಮಕ | ಶಾಲಾ/ಣಾಲೇಜುಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಈ ಕೆಳಕಂಡ 
| ಮಾಡಿಕೊಳ್ಳಲಾಗಿದೆ; 'ವ್ಯಾಸಕರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. 
| ವಿಭಾಗ ಸಂಖ್ಯೆ 
ಶಿಶುವಿಹಾರಗಳು 81 
Pe ge ಪ್ರಾಥಮಿಕ ಶಾಲೆಗಳು [A § 
ಪ್ರೌಢಶಾಲೆಗಳು | 232 
ಕಂಪ್ಯೂಟರ್‌ ಶಿಕ್ಷಕರುಗಳು 30 
ಪದಿ ಪೂರ್ವ ಕಾಲೇಜುಗಳು 108 
ಪದವಿ ಕಾಲೇಜುಗಳು 57 
| ಸಾತಕೋತ್ತರ ಪದವಿ ಕಾಲೇಜುಗಳು 07 
Wh ಒಟ್ಟು 586 
ಈ [ಸದರಿಯವರುಗಳಿಗೆ `ಕಳೆಡ' ಮೂರು | ಬೃಹತ್‌ ಬೆಂಗಳೂರು ಮಹಾನಗರ ಪಾಲಕಯ ವ್ಯಾಪಿಯಲ್ಲಿರುವ 
ತಿಂಗಳಿರದ ವೇತನ ನೀಡದೆ ಇದರೆಲು ! ಶಾಲಾಕಾಲೇಜುಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ! 
!' ಕಾರಣಗಳೇನು? ವಿರ್ವಹಿಸುತಿರುವ ಶಿಕ್ಷಕರು ಮತ್ತು ಉಪನ್ಯಾಸಕರುಗಳಿಗೆ ನವ೦ಬರ್‌- 
i 2020ರ ಮಾಹೆಯವರೆಗೆ ವೇತನವನ್ನು ಪಾವತಿಸಲಾಗಿದ್ದು, ಡಿಸೆ೦ಂಬರ್‌- 
\ \ ' 2020ರ ಮಾಹೆಯ ವೇತನವನ್ನು ಪಾವತಿಸುವ ಬಗ್ಗೆ ಹೊರಗುತ್ತಿಗೆ 
| “ಏಜೆನ್ಸಿ ರವರು ದಿನಾಂಕ30-01-2021ರ೦ದು ಬಿಲ್ಲನ್ನು ಸಲ್ಲಿಸಿದ್ದು, 
| ವೇತನ ಪಾವತಿಗಾಗಿ ಕ್ರಮ ವಹಿಸಲಾಗಿರುತುದೆ. ಜನವರಿ -2021ರ 
| ಮಾಹೆಯ ವೇತನವನ್ನು ಪಾವತಿಸುವ ಬಗ್ಗೆ ಹೊರಗುತ್ತಿಗೆ ಏಜೆನ್ಸಿ 
ರವರು ಬಿಲ್ಲನ್ನು ಸಲ್ಲಿಸಿದ ನಂತರ ಪಾವತಿಸಲಾಗುವುದು. 
ನಅಇ 15 ಎಂಐನ್‌ ಜಿ 2021 


ಪೆ 
(ಬಿ.ಎಸ್‌.ಯಡಿಯೂರಪ್ಪ) 


ಮುಖ್ಯಮಂತ್ರಿ 


